ಟಕ ವಿಧಾನ ಪರಿಷತ್ತು 


~ 1. ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ: 64 
2. ಮಾನ್ಯ ಸದಸ್ಯರ ಹೆಸರು :  ಶ್ರೀಮರಿತಿಬೈೆ ಗೌಡ : 
3. ಉತ್ತರಿಸಬೇಕಾದ ದಿನಾಂಕ :. 22.02.2022. 
4. ಉತ್ತರಿಸುವ ಸಚಿವರು : ಸಹಕಾರ ಸಚಿವರು 
[ಅ.ಸಂ ಪ್ರಶ್ರೆ ಉತ್ತರ ] 
ಅ) | ದಾಸನಪುರಕ್ಕೆ ಎ.ಪಿ.ಎಂ.ಸಿ |.ಬೆಂಗಳೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ವತಿಯಿಂದ] 


ಈರುಳ್ಲಿ ಮತ್ತು ಆಲೂಗಡ್ಡೆ ಉತ್ಪನ್ನಗಳ ವ್ಯಾಪಾರ ವಹಿವಾಟು 
ಕೈಗೊಳ್ಳಲು ದಾಸನಪುರ ಹೋಬಳಿಯಲ್ಲಿ ಪ್ರತ್ಯೇಕ ಮಾರುಕಟ್ಟೆ 
ನಿರ್ಮಿಸಲು ತೀರ್ಮಾನ ಕೈಗೊಂಡು ಅದರಂತೆ ಕರ್ನಾಟಕ ಕೃಷಿ 
ಉತ್ಸನ್ನೆ' ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು 
ಅಭಿವೃಧ್ಧಿ ಅಧಿನಿಯಮ 196ರ ಕಲಂ 62 ರಡಿ 
ದಿನಾಲಕ:07.10.2009 ರಂದು ದಾಸನಪುರ ಉಪ ಮಾರುಕಟ್ಟೆ 
-! ಹಾಗೂ ಉಪ ಮಾರುಕಟ್ಟೆ ಪ್ರಾಂಗಣವೆಂದು ಅಧಿಸೂಚನೆ 
ಮೂಲಕ ಘೋಷಿಸಲಾಗಿದೆ. ನಂತರದ ಬೆಳವಣಿಗೆಯಲ್ಲಿ 
ದಿನಾ೦ಕ:28.09.2013ರಲ್ಲಿ 89 ಅಧಿಸೂಚಿತ ಕುಷಿ 
ಉತ್ಪನ್ನಗಳನ್ನು ಮಾರಾಟ ನಿಯಂತ್ರಣಕ್ಕೊಳಪಡಿಸಿ 
ಘೋಷಿಸಲಾಗಿದೆ. 


ಸ್ಥಳಾಂತರಗೊಂಡಿದಯ್ದು, ಅಲ್ಲಿ 
ವ್ಯಾಪಾರ ವಹಿವಾಟು ಸರಿಯಾಗಿ 
ನಡಿಯದೆ ವರ್ತಕರಿಗೆ ನಷ್ಟ 
ಉಂಟಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: 


ವ್ಯಾಪಾರ ವಹಿವಾಟು ಹೊಸದಾಗಿ ಅಭಿವೃದ್ಧಿಪಡಿಸುವ ಹಾಗೂ 
ವರ್ತಕರಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ಉಪ ಮಾರುಕಟ್ಟೆ 
ಪ್ರಾಂಗಣದ ಎ ಮತ್ತು ಬಿ ಬ್ಲಾಕ್‌ಗಳಲ್ಲಿ ನಿರ್ಮಿಸಿರುವ ಅಂಗಡಿ- 
ವ-ಗೋದಾಮುಗಳ ನಿಗಧಿತ ಲೀವ್‌ ಅಂಡ್‌ ಟೈಸೆನ್ಸ್‌ ಶುಲ್ಕವನ್ನು 
ಶೇ.50 ರಷ್ಟು ಕಡಿಮೆಗೊಳಿಸಿ ' ದಿನಾ೦ಕ:29.12.2016 ಹಾಗೂ 
ದಿನಾಂಕ:03.08.2018 ರಂದು ಜೇಷ್ಠತೆ ಆಧಾರದ ಮೇಲೆ ಒಟ್ಟು 
167 ಮಳಿಗೆಗಳನ್ನು ಹಾಗೂ ಉಳಿದ 45 ಮಳಿಗೆಗಳನ್ನು ಟೆಂಡರ್‌ 
ಕಂ ಬಹಿರಂಗ ಹರಾಜು ಮೂಲಕ ವಿವಿಧ ದಿನಾಂಕಗಳಂದು 
ವರ್ತಕರಿಗೆ ಹಂಚಿಕೆ ಮಾಡಲಾಗಿದೆ. 


ದಿನಾಂಕ:15.01.2018 ರಂದು ದಾಸನಪುರ ಉಪ ಮಾರುಕಟ್ಟೆ 
ಪ್ರಾಂಗಣದಲ್ಲಿ ಅಂಗಡಿ/ಮಳಿಗೆ ಹಂಚಿಕೆ ಪಡೆದಿರುವ ವರ್ತಕರು 
ಈರುಳ್ಳಿ, ಆಲೂಗಡ್ಡೆ, ಬೆಳ್ಳುಳ್ಳಿ ಹಾಗೂ ಧವಸಧಾನ್ಯ ವ್ಯಾಪಾರ 
ವಹಿವಾಟನ್ನು ಪ್ರಾರಂಭಿಸಿರುತ್ತಾದೆ. 


ಹಾಗಾಗಿ ವರ್ತಕರಿಗೆ ನಷ್ಠ ಉಂಟಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿರುವುದಿಲ್ಲ. 


i ದಾಸನಪುರ ಎ.ಪಿ.ಎಂ.ಸಿ | ದಾಸನಪುರ ಉಪ ಮಾರುಕಟ್ಟೆ ಪ್ರಾಂಗಣದ ಎ ಮತ್ತು 3] 


ಎಬಿ ಬ್ಲಾಕಿನಲ್ಲಿ 212 ಅಂಗಡಿಗಳು ಬ್ಲಾಕಿನಲ್ಲಿ ಲೈಸೆನ್ಸ ಪಡದ ಅರ್ಹ ಪೇಟಿ ಕಾರ್ಯಕರ್ತರಿಗೆ 

ತೆರೆದಿದ್ದು, ಇವುಗಳಲ್ಲಿ ಹಲವು | ಮಳಿಗೆಗಳನ್ನು ಹಂಚಿಕೆ ಮಾಡಲಾಗಿದ್ದು, ಸದರಿ ಪೇಟಿ 

ಅಂಗಡಿಗಳಲ್ಲಿ ವ್ಯಾಪಾರ | ಕಾರ್ಯಕರ್ತರು ವ್ಯಾಪಾರ ವಹಿವಾಟು ಕೈಗೊಂಡಿರುತ್ತಾರೆ. 

ವಹಿವಾಟು ನಡೆಸದಿರುವುದು |! ಯಶವಂತಪುರ ಮುಖ್ಯ ಮಾರುಕಟ್ಟೆ ಪ್ರಾಂಗಣದಲ್ಲಿ ಒಟ್ಟು 309 

ಸರ್ಕಾರದ ಗಮನಕ್ಕೆ ಬಂದಿದೆಯೇ: ದಲ್ಲಾಲರು/ವರ್ತಕರು ಹಾಗೂ ದಾಸನಪುರ ಉಪ ಮಾರುಕಟ್ಟೆ 
ಪ್ರಾಂಗಣದಲ್ಲಿ ಒಟ್ಟು 315 ದಲ್ಲಾಲರು/ವರ್ತಕರು ಲೈಸೆನ್ಸ್‌ 
ಪಡೆದು ಈರುಳ್ಲಿ ಮತ್ತು ಆಲೂಗಡ್ಡೆ" ವ್ಯಾಪಾರ ವಹಿವಾಟು 
ನಡೆಸುತ್ತಿರುತ್ತಾರೆ. 


ಕೋವಿಡ್‌-19ರ ಮೊದಲನೇ ಅಲೆ ವ್ಯಾಪಕವಾಗಿ ಹರಡುವುದನ್ನು 
ತಡೆಗಟ್ಟುವ ದೃಷ್ಠಿಯಿಂದ ಯಶವಂತಪುರ ಮುಖ್ಯ ಮಾರುಕಟ್ಟೆ 
ಪ್ರಾಂಗಣದಲ್ಲಿ ನಡೆಯುತ್ತಿದ್ದ ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು 
ಆಲೂಗಡ್ಡೆ ವಹಿವಾಟನ್ನು ದಿನಾಂಕ:30.03.2020 ರಿಂದ 
ದಾಸನಪುರ ಉಪ ಮಾರುಕಟ್ಟೆ ಪ್ರಾಂಗಣದಲ್ಲಿ ನಡೆಸಲು ಕ್ರಮ 


ವಹಿಸಲಾಗಿರುತ್ತದೆ. 


ಹಿ 


-2- K 


ಇಷನರತರ  ಇನಾಂಕ 00620206 ಆದೇಶದ ಮೇರೆಗೆ] 
ದಾಸನಪುರ ಉಪ ಮಾರುಕಟ್ಟೆಯಲ್ಲಿ ಲೈಸೆನ್ಸ್‌ ಹೊಂದಿ ಮಳಿಗೆ 
ಹೊಂದಿರುವವರು 'ಹಾಗೂ ಯಶವಂತಪುರ ಪ್ರಾಂಗಣದಲ್ಲಿ 
ಲೈಸೆನ್ಸ್‌ ಹಾಗೂ ಮಳಿಗೆ ಹೊಂದಿರುವವರು ಆಯಾ 
ಪ್ರಾಂಗಣಗಳಲ್ಲಿ ಈರುಳ್ಳಿ, ಜೆಳುಳ್ಲಿ, ಶುಂಠಿ ಮತ್ತು ಆಲೂಗಡ್ಡೆ 
ವ್ಯವಹಾರ ಮಾಡಲು ಅಮುಮತಿಸಲಾಗಿರುತ್ತದೆ. 


2018-19ನೇ ಸಾಲಿನಲ್ಲಿ ಒತ್ತಾಯ ಪೂರ್ವಕವಾಗಿ ಎಲ್ಲಾ ಈರುಳಿ 
1 ಆಲೂಗಡ್ಡೆ ವರ್ತಕರನ್ನು "ದಾಸನಪುರ ಉಪ ಮಾರುಕಟ್ಟೆ ’ 
ಪ್ರಾಂಗಣದಲ್ಲಿ ವ್ಯಾಪಾರ ಕೈಗೊಳ್ಳಲು ಸಳಾಂತರಿಸಲಾಗಿತ್ತು. 
ತದನಲತರದಲ್ಲಿ 2019-20ರ ಅವಧಿಯಲ್ಲಿ ಯಶವಂತಪುರ 
ಮುಖ್ಯ ಮಾರುಕಟ್ಟೆ ಪ್ರಾಂಗಣದಲ್ಲಿ ಲೈಸೆನ್ಸ್‌ ಹಾಗೂ ಮಳಿಗೆ 
ಹೊಂದಿದ್ದ ವ್ಯಾಪಾರಸ್ಕರು ಮಾನ್ಯ ಉಚ್ಚ ನ್ಯಾಯಾಲಯದ 
ಆದೇಶದ ಮೇರೆಗೆ ಯಶವಂತಪುರ ಮುಖ್ಯ ಮಾರುಕಟ್ಟೆ 
ಪ್ರಾಂಗಣದಲ್ಲಿ ವ್ಯವಹಾರ ನಡೆಸಿರುತ್ತಾರೆ. 


2020-21ನೇ ಸಾಲಿನಲ್ಲಿ ಮಾರುಕಟ್ಟೆಗೆ ಆವಕ ಕಡಿಮೆ ಇದ್ದು, 
ಯಶವಂತಪುರ ಮುಖ್ಯ ಮಾರುಕಟ್ಟೆ ಪ್ರಾಂಗಣ ಹಾಗೂ 
ದಾಸನಪುರ ' ಉಪ ಮಾರುಕಟ್ಟೆ ಪ್ರಾಂಗಣದಲ್ಲಿ ಆಯಾ 
ಮಾರುಕಟ್ಟಿ ಪ್ರಾಂಗಣದ ವರ್ತಕರಿಗೆ ಅನುಗುಣವಾಗಿ 
ವಹಿವಾಟು ನಡೆದಿರುತ್ತದೆ. 


ಈ ಅವಧಿಯಲ್ಲಿ ಮೇ ಹಾಗೂ ಜೂನ್‌ 2020 ತಿಂಗಳುಗಳಲ್ಲಿ 
ಹಣ್ಣು, ಹೂವು ಮತ್ತು ತರಕಾರಿ ಉತ್ಪನ್ನಗಳ ಮೇಲೆ ವಿಧಿಸುತಿದ್ದ 
ಬಳಕೆದಾರರ ಶುಲ್ಕಕ್ಕೆ ವಿನಾಯಿತಿ ನೀಡಲಾಗಿರುತ್ತದೆ. 


ಪುಸ್ತುತ 2021-22ನೇ ಸಾಲಿಗೆ ಎರಡೂ ಪ್ರಾಂಗಣಗಳಲ್ಲಿ ವ್ಯಾಪಾರ 
ವಹಿವಾಟು ನಡೆದಿದ್ದು ಈ ಮಧ್ಯೆ ಕೋವಿಡ್‌-2ನೇ ಅಲೆ 
ಹರಡುವಿಕೆಯನ್ನು ತಡೆಗಟ್ಟುವ ಸಂಬಂಧ ವಿಸ್ತಾರವಾದ ಆಟದ 
ಮೈದಾನ/ಬಯಲು ಪ್ರದೇಶಗಳಲ್ಲಿ ಹಣ್ಣು, ತರಕಾರಿ, ದಿನಸಿ 
ಉತ್ಪನ್ನಗಳ ಮಾರಾಟಿಕೆೆ ಅವಕಾಶ ಕಲ್ಪಿಸುವಂತೆ ಮಾರ್ಗಸೂಚಿ 
ಹೊರಡಿಸಿದ್ದು ಇದರ ಮೆರೆಗೆ 'ದಿನಾಂಕ:23.04.2021 ರಿಂದ 
ಯಶವಂತಪುರ ಮುಖ್ಯ ಮಾರುಕಟ್ಟೆ ಪ್ರಾಂಗಣದಲ್ಲಿ 
ನಡೆಯುತಿದ್ದ ಈರುಳಿ ಆಲೂಗಡ್ಡೆ, ಬೆಳುಳ್ಳಿ ವಹಿವಾಟನ್ನು 
ಸ್ಥಗಿತಗೊಳಿಸಿ ದಾಸನಪುರ ಉಪ ಮಾರುಕಟ್ಟೆ ಪ್ರಾಂಗಣಕ್ಕೆ 
ಸ್ಮಳಾಂತರಗೊಳಿಸಲಾಗಿರುತ್ತದೆ. 


ತದನಂತರ ದಿಪಾ೦ಕ:03.09.2021 ರಂದು ದಾಸನಪುರ ಉಪ 
ಮಾರುಕಟ್ಟೆ ಪ್ರಾಂಗಣದಲ್ಲಿ - ಲೈಸೆನ್ಸ್‌ ಪಡೆದಿರುವ 
ದಲ್ಲಾಲರು/ವರ್ತಕರು ಹಾಗೂ ಯಶವಂತಪುರ ಮುಖ್ಯ 
ಮಾರುಕಟ್ಟೆ ಪ್ರಾಂಗಣದಲ್ಲಿ ಲೈಸೆನ್ಸ ಪಡೆದಿರುವ 
ದಲ್ಗಾಲರು/ವರ್ತಕರು ಆಯಾ ಪ್ರಾಂಗಣಗಳಲ್ಲಿಯೇ ವ್ಯಾಪಾರ 
ವಹಿವಾಟು ನಡೆಸಲು ಅವಕಾಶಿಸಲಾಗಿರುತ್ತದೆ. 


1 


3- 


[ | | ಈ ಎರಡೂ ಮಾರುಕಟ್ಟೆ ಪ್ರಾಂಗಣಗಳ ಕಳದ ೦ ಸಾಲುಗಳಲ್ಲಿ | 
ಸಮಿತಿಗೆ ಜಮೆಯಾದ ಬಳಕೆದಾರರ ಶುಲ್ಕದ ವಿವರಗಳನ್ನು ಈ 
ಕೆಳಗಿನಂತಿದೆ. 


“(ಯಶವಂತಪುರ ಮುಖ್ಯ (ದಾಸನಪುರ ಉಪ 
ಮಾರುಕಟ್ಟೆ ಪ್ರಾಂಗಣ) ಮಾರುಕಟ್ಟೆ ಪ್ರಾಂಗಣ) 
ಬಳಕೆದಾರರ ಶುಲ್ಕದ ಬಳಕೆದಾರರ ಶುಲ್ಕದ 
ಮೊತ್ತ ಮೊತ್ತ 
(ರೂ.ಕೋಟಿಗಳಲ್ಲಿ) (ರೂ.ಕೋಟಿಗಳಲ್ಲಿ 


2018-19 
2019-20 
2020-21 
2021-22 
(ಜನವರಿ-2022ರ 
ಅಂತ್ಯದವರೆಗೆ 1} 
ಅಂಗಡಿಗಳಲ್ಲಿ ' ವ್ಯಾಪಾರ ವಹಿವಾಟು ನಡೆಸವಿರುವ ಬಗ್ಗೆ 
ಸರ್ಕಾರಕ್ಕೆ ವರದಿಯಾಗಿಲ್ಲ. 


12.92 (ಪ್ರತ್ಯೇಕಿಸಿರುವುದಿಲ್ಲ 
19.77 1.11 
6.57 200 
397 3.36 


ದಾಸನಪುರ ಎ.ಪಿ.ಎಂ.ಸಿ 
ಸ್ಥಳಾಲತರಗೊಂಡಿದ್ದರೂ, ಈರುಳ್ಳಿ! 
ಆಲೂಗಡ್ಡೆ!ಬೆಳ್ಗುಳ್ಳಿ/ಶುಂಠಿ 

ಉತ್ಪನ್ನಗಳ ವ್ಯಾಪಾರ 
ವಹಿವಾಟನ್ನು ಯಶವಂತಪುರದ 
ಎಪಿಐಂಸಿಯೆಲ್ಲಿ ನಡೆಸಲು 
ಅವಕಾಶ ಕಲ್ಪಿಸಿರುವುದರಿಂದ 
ದಾಸನಪುರದ ವರ್ತಕರಿಗೆ ತೊಂದರೆ 
ಉಂಟಾಗಿರುವುದು ಸರ್ಕಾರದ 
ಗಮನಕ್ಕೆ ಬಂದಿದೆಯೇ: 


ದಾಸನಪುರ ಉಪ ಮಾರುಕಟ್ಟೆ ಪ್ರಾಂಗಣದ ಎ ಮತ್ತು ಬಿ ಬ್ಲಾಕ್‌ 
ಗಳಲ್ಲಿ ದಿನಾಂಕ:28.09.2013 ರಿಂದಲೇ 89 ಅಧಿಸೂಚಿತ ಕೃಷಿ 
ಉತ್ಪನ್ನಗಳ ವ್ಯಾಪಾರ ವಹಿವಾಟು ಕೈಗೊಳ್ಳಲು ಅವಕಾಶ 
ಕಲ್ಪಿಸಲಾಗಿರುತ್ತದೆ. ಈರುಳ್ಳಿ, ಆಲೂಗಡ್ಡೆ, ಬೆಳುಳ್ಳಿ ಮತ್ತು ಶುಂಠಿ 
ಉತ್ಸನ್ನಗಳನ್ನು ದಾಸನಪುರ ಉಪ ಮಾರುಕಟ್ಟೆ ಪ್ರಾಂಗಣ ಹಾಗೂ 
ಯಶವಂತಪುರ ಮುಖ್ಯ ಮಾರುಕಟ್ಟೆ ಪ್ರಾಂಗಣದಲ್ಲಿ ವ್ಯವಹಾರ 
ನಡೆಸಲು ಆಯಾ ಪ್ರಾಂಗಣಗಳಲ್ಲಿ ಲೈಸೆನ್ಸ್‌ ಹೊಂದಿರುವ ಪೇಟಿ 
ಕಾರ್ಯಕರ್ತರಿಗೆ ಅವಕಾಶ ಇರುತ್ತದೆ. ಇದರನುಸಾರ ಎರಡೂ 
ಪ್ರಾಂಗಣಗಳಲ್ಲಿ ಸದರಿ ಉತ್ಸನ್ನಗಳ ವ್ಯಾಪಾರ ವಹಿವಾಟು 
ನಡೆಯುತ್ತಿರುತ್ತದೆ. 


ಮೇಲಂಡ ಅಂಶಗಳ ಹಿನ್ನಲೆಯಲ್ಲಿ ದಾಸನಪುರ ವರ್ತಕರಿಗೆ 
ತೊಂದರೆ ಉಂಟಾಗಿರುವ ಬಗ್ಗೆ ಸರ್ಕಾರಕ್ಕೆ ದೂರುಗಳು ಬಂದಿಲ್ಲ. 


ಈ) 


ಕೋವಿಡ್‌ ಸಾಂಕ್ರಾಮಿಕದ | ಕೋವಿಡ್‌-19ರ ಮೊದಲನೇ ಹಾಗೂ ಎರಡನೇ ಅಲೆ 
ಹಿನ್ನೆಲೆಯಲ್ಲಿ ದಾಸನಪುರದ | ಸಂದರ್ಭದಲ್ಲಿ ಸರ್ಕಾರದ ನಿರ್ದೇಶದನುಸಾರ ಯಶವಂತಪುರ 
ಎ.ಪಿ.ಎಂ.ಸಿ. ಯಲ್ಲಿನ ವರ್ತಕರು | ಮುಖ್ಯ ಮಾರುಕಟ್ಟೆ ಪ್ರಾಂಗಣದಲ್ಲಿ ನಡೆಯುತ್ತಿದ್ದ ಈರುಳ್ಳಿ. 
ಆರ್ಥಿಕ ಸಂಕಷ್ಮದಲ್ಲಿದ್ದು, ಇವರ | ಆಲೂಗಡ್ಡೆ ಬೆಳ್ಳುಳ್ಳಿ ಮತ್ತು ಶುಂಠಿ ವ್ಯಾಪಾರ ವಹಿವಾಟನ್ನು 


ಬಾಡಿಗೆಯನ್ನು ಮನ್ನಾ | ನಿರ್ಬಂಧಿಸಿ ದಾಸನಪುರ ಉಪ ಮಾರುಕಟ್ಟೆ ಪ್ರಾಂಗಣದಲ್ಲಿ 
ಮಾಡುವಲ್ಲಿ ಸರ್ಕಾರ | ವ್ಯಾಪಾರ ವಹಿವಾಟು ನಡೆಸಲು ಕ್ರಮ ವಹಿಸಲಾಗಿರುತ್ತದೆ. ಈ 
ಕ್ರಮಕ್ಳೆಗೊಳ್ಳುವುದೇ? ಅವಧಿಯಲ್ಲಿ ಯಶವಂತಪುರ ಮಾರುಕಟ್ಟೆ ಪ್ರಾಂಗಣದ 


ವ್ಯಾಪಾರ ವಹಿವಾಟನ್ನು ದಾಸನಪುರ ಮಾರುಕಟ್ಕೆಗೆ 
ಸ್ಮಳಾಂತರಗಳಿಸಿ, ವಹಿವಾಟು ಸುಗಮವಾಗಿ ನಡೆದಿರುತ್ತದೆ. 


ಅಲ್ಲದೇ, ಬಳಕೆದಾರರ ಶುಲ್ಕವನ್ನು ಶೇ.1 ರಿಂದ ಶೇ. 0.60ಕ್ಕೆ 
ಮರು ಹಂಚಿಕೆ ಮಾಡಿ ನಿಗಧಿಪಡಿಸಲಾಗಿದ್ದು, ಇದರಿಂದಾಗಿ 
ವರ್ತಕರಿಗೆ ಅನುಕೂಲವಾಗಿರುತ್ತದೆ. ' 


ಮಾರುಕಟ್ಟೆ ಸಮಿತಿಗಳ ಆದಾಯಗಳಲ್ಲಿ ಲೀವ್‌ ಅಂಡ್‌ ಲೈಸೆನ್ಸ್‌ 
ಶುಲ್ಕ ಮುಖ್ಯ ಆದಾಯವಾಗಿದ್ದು ಮಾರುಕಟ್ಟೆ ಪ್ರಾಂಗಣಗಳ | 
ನಿರ್ವಹಣೆ ಹಾಗೂ ಅಭಿವೃದ್ಧಿಗಾಗಿ ಖಿನಿಯೋಗಿಸಲಾಗುತ್ತಿದೆ. ಈ 
ಹಿನ್ನೆಲೆಯಲ್ಲಿ ಲೀವ್‌ ಅಂಡ್‌ ಲೈಸೆನ್ಸ್‌ ಶುಲ್ಕವನ್ನು : ಮನ್ನಾ 
ಮಾಡಲು ಅವಕಾಶವಿರುವುದಿಲ. R 


ಸಂಖ್ಯೆ: ಸಿಒ 40 ಎ೦ಆರ್‌ಇ 2022 


ಮನಿ ನಿ 
(ಎಸ್‌.ಟಿ. ಸೋಮಶೇಖರ್‌) 
ಸಹಕಾರ ಸಚಿವರು. 


